ಕರ್ನಾಟಕ ವಿಧಾನ ಪರಿಷತು 


ಚುಕ್ಕಿ ಗುರುತ್ತದ ಪ್ರಶ್ನೆ ಸಂಖ್ಯೆ 


164 


ಹಾಸ್ಯ ಸದಸ್ಕರ ಹೆಸರು 


ಶ್ರೀ ಹೆಜ್‌.ಎಂ.ರೇವಣ್ಣ 
(ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕೆ 


17.12.2018 


ಉತ್ತರಿಸುವ ಸಚಿವರು 


ಮಾನ್ಯ ಹಿಂದೆಳಿದೆ ವರ್ಗಗಳ ಕಲ್ಯಾಣ ಸಚಿವರು | 


pe) 
ಪಳ್ನೆ 


ತ್ತರ 


ರಾಜ್ಯದಕ್ಲ್‌ ಎಷ್ಟು `ಸಂಡುಳಿದ್‌ ವರ್ಗಗಳ 
ನವೋದಯ ಮಾದರಿ ವಸತಿ ಶಾಲೆ/ 
ಮೊರಾರ್ಜಿ ವಸತಿ ಶಾಲೆಗಳು 
ಕೆ.ಆರ್‌.ಐ.ಎಸ್‌. ಅಡಿಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿವೆ; 


ಕರ್ನಾಟಕೆ ವಸತಿ ಶಿಕ್ಷಣ ಸಂಸ್ಥೆಗಳೆ ಸಂಘದ ಅಧೀನೆದಲ್ಲಿ 
166 ಹಿಂದುಳಿದ ವರ್ಗಗಳ ವಸತಿ ಶಾಲೆಸಾಲೇಜುಗಳು 
ಕಾರ್ಯನಿರ್ವಹಿಸುತ್ತಿವೆ. 


ಈ 


ಸದರಿ ಧಾ ಸಕಾಲದಲ್ಲಿ ಸಮವಸ್ತ್ರ, 
ಪಠ್ಯ ಪುಸ್ತಕ ಸ್ಟೇಷನರಿ ಐಟಂ, ಹಾಸಿಗೆ 
ಹೊದಿಕೆ, ಇತ್ಯಾದಿ ಅಗತ್ಯ ವಸ್ತುಗಳನ್ನು 
2018-19ನೇ ಸಾಲಿನಲ್ಲಿ ಜುಲೈ 


2018ರೊಳಗೆ ಪೂರೈಸಲಾಗಿದೆಯೇ; 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 
166 ವಸತಿ ಶಾಲಾ/ಕಾಲೇಜುಗಳಿಗೆ 2018-19ನೇ ಸಾಲಿನ 
ಶೈಕ್ಷಣಿಕ ವರ್ಷದ ಪ್ರಾರಂಭವಾದ ಮಾಹೆಯಲ್ಲೇ ಪಠ್ಯ 
ಪುಸ್ತಕಗಳನ್ನು ಪೂರೈಸಲಾಗಿದೆ. ಸಮವಸ್ತ್ರ, 'ಸ್ಷಾಷನರಿ 
ಸಾಮಾ ಗಿಗಳು. ಹಾನಿಗೆ ಹೊದಿಕೆಗಳನ್ನು. ಸಾರ್ವತ್ತಿಕ 
ಚುನಾವಣೆ ವರ್ಷವಾಗಿರುವುದರಿಂದ, ಸಚಿಪ ಸಂಪುಟದ 
ಅನುಮೋದನೆ ಪಡೆದು ಸೆಪ್ಪಂಬರ್‌-2018ರ ಮಾಹೆಯಲ್ಲಿ 
ಕೆಮವಹಿಸಿದ್ದು, ಪೂರೈ ಕೆಯಾಗು್ತಿದೆ. 


ಇ) 


ಇಲ್ಲದಿದ್ದಲ್ಲಿ, ಕಾರಣಗಳನ್ನು ತಿಳಿಸುವುದು. 


ಸಮವಸೆ: 

ನಾ 

ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸ 

ಸಾಸು ವಸತಿ ಶಾಲಾ/ಾಲೇಜುಗಳ 
ದ್ಯಾರ್ಥಿಗಳಿಗೆ ) "ಸಮವಸ್ತ್ರಗಳ ಪೂರೈಕೆಗೆ ಸಚಿವ 

ನ ಅನುಮೋದನೆ ಫಡಿದು ಸಿದ್ದಪಡಿಸಿದ ಸಮವಸ್ತ್ರ 

ಗಳನ್ನು ಮೇ॥ ಕೆ.ಹೆಚ್‌.ಡಿ.ಸಿ ಸಂಸೆಯಿಂದ ಖರೀದಿ 

es ಮಾಡಲಾಗಿದೆ.ಸದರಿ ಸಂಸ್ಥೆಗೆ ದಿನಾಂಕ: 

25.09.2018ರಂದು ಸರಬರಾಜು ಆದೇಶ ನೀಡಲಾಗಿದ್ದು, 


ಸಂಘದ ಅಧೀನದಲ್ಲಿ 


ಪ್ರಸ್ತುತ 19 ಜಿಲ್ಲೆಗಳ ವಸತಿ ಶಾಲಾ/ ಕಾಲೇಜುಗಳಿಗೆ 
ಸಮವಸ್ತ ಸರಬರಾಜು ಪೂರ್ಣ ಗೊಂಡಿದೆ. ಬಾಕಿ ಉಳಿದ 


1 ಜಿ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, 
ದಾವಣಗೆರೆ, ' ಯಾದಗಿರಿ ಧಾರವಾಡ, ಗದಗ, 
ಚಿಕ್ಕಮಗಳೂರು, ವಿಜಯಪುರ, ಉಡುಪಿ, "ಹಾಸನ ಜಿಲ್ಲೆಗಳ 
ವಸತಿ ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ಸರಬರಾಜು 
ಪೂರೈಕಿ ಪ್ರಗತಿಯಲ್ಲಿದ್ದು, ತೃರಿತವಾಗಿ ಪೂರ್ಣ 
ಗೊಳಿಸಲಾಗುವುದು. 


ದ್ರ 


ಸೋರ್‌ ಪುಸ್ತಕ ಮತ್ತ ಲೇಖನ ಸಾಮಾಗಿಗಳು 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 
ಕಾರ್ಯನಿರ್ವಹಿಸಿರುವ ವಸತಿ ಶಾಲಾ/ಗಾಲೇಜುಗಳ 

ಬ್ಯಾರ್ಥಿಗಳಿಗೆ ಸೋಟ್‌ ಪುಸ್ತಕ ಮತ್ತು. ಲೇಖನ 
ಕಸ ಪೂರೈಕೆ ಮಾಡಲು ಸಚಿವ' ಸಂಪುಟದ 
ME ಪಡದು. ಮೆ॥ ಮೈಸೂರು ಸೇಲ್ಸ್‌ ಇಂಟರ್‌ 
ನ್ಯಾಷನಲ್‌ ಲಿ. Hone. (ಎಂ.ಎಸ್‌.ಐ.ಎಲ್‌) 
ರವರಿಂದ ಖರೀದಿಸಿ ಸರಬರಾಜು ಮಾಡಲು ಆದೇಶ 
ಹೊರಡಿಸಲಾಗಿದೆ. ಸದರಿ ಸಂಸ್ಥೆಗೆ ದಿನಾಂಕ: 17.09.2018 
ರಂದು ಸ ಆದೇಶ ನೀಡಲಾಗಿದೆ. ಪ್ರಸ್ತುತ 05 
ಜಿಲ್ಲೆಗಳ ವಸತಿ ಶಾಲಾ/ಕಾಲೇಜುಗಳಿಗೆ (ಚಿತ್ರದುರ್ಗ, 
ಬಳ್ಳಾರಿ, ba ಮಂಡ್ಯ, ;ರಾಮನಗರ) ಸರಬರಾಜು 
ಪ್ರಕಿಯೆ ಪೂರ್ಣ ಗೊಂಡಿದ್ದು, ಬಾಕಿ ಉಳಿದ 25 
ಜಿಲ್ಲೆಗಳಿಗೆ ಸರಬರಾಜು ಪ್ರಕ್ರಿಯ . ಪ್ರಗತಿಯಲ್ಲಿದ್ದು, ತ್ವರಿತ 
ವಾಗಿ ಪೂರ್ಣ ಗೊಳಿಸಲಾಗುವುದು. 


ಹಾಸಿಗೆ ಹೊದಿಕೆ: 

ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಬೇಡಿಕೆ ಇರುವ 93 ಹಿಂದುಳಿದ 
ವರ್ಗಗಳ ವಸತಿ ಶಾಲಾ/ಾಲೇಜುಗಳ ವಿದ್ಯಾರ್ಥಿಗಳಿಗೆ 
16872 ಹಾಸಿಗೆ ಮತ್ತು 16872 ದಿಂಬುಗಳನ್ನು 2018ರ 


ಅಕ್ಟೋಬರ್‌ ಮಾಹೆಯ 'ಅಂತ್ಯದಲ್ಲಿ Se 


ಮಾಡಲಾಗಿದೆ. 


ಸಂ: ಹಿಂಪಕ 1265 ಬಿಎಂಎಸ್‌ 


2018: 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


